ಕರ್ನಾಟಕ ವಿಧಾನ ಪರಿಷತ್ತು 


01. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 832 (989) 

02. ಮಾನ್ಯ ವಿಧಾನ ಪರಿಷತ್ತು ಸದಸ್ಯರ ಹೆಸರು :ಶ್ರೀ ರಘುನಾಥ್‌ ರಾವ್‌ ಮಲ್ಕಾಪೂರೆ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 

03. ಉತ್ತರಿಸುವ ದಿನಾಂಕ : 21/12/2021 

04. ಉತ್ತರಿಸುವ ಸಚಿವರು. : ಮಾನ್ಯ ಗೃಹ ಸಚಿವರು. 


ಸಕ್ರಿಯರಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 
ಹಾಗಿದ್ದಲ್ಲಿ ಕಳೆದ 3 ವರ್ಷಗಳಿಂದ ಎಷ್ಟು 
ಪ್ರಕರಣಗಳು ದಾಖಲಾಗಿವೆ: (ಜಿಲ್ಲಾವಾರು 
ಸಷ್ಟ ವಿವರ ಒದಗಿಸುವುದು) 

ಈ `` ಪ್ರೆಕರಣಗಳಲ್ಲ ಒಟ್ಟು ಎಷ್ಟು 
ಶಿಶುಗಳನ್ನು ಮಾರಾಟ ಮಾಡಲಾಗಿದೆ: 
ಮಾರಾಟ ಮಾಡಲ್ಲಟ್ಟ ಎಷ್ಟು ಶಿಶುಗಳನ್ನು 
ಸಂರಕ್ಷಿಸಲಾಗಿದೆ: (ವರ್ಷವಾರು, 
ಜಿಲ್ಲಾವಾರು ವಿವರ ಒದಗಿಸುವುದು. 


ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ 2018, 2019, 
2020, 2021-ನವೆಂಬರ್‌ ಅಂತ್ಯದವರೆಗೆ ನವಜಾತ 
ಶಿಶುಗಳ ಕಳ್ಳತನ ಮತ್ತು ಮಾರಾಟದ ಕುರಿತು ದಾಖಲಾದ, 
ಸಂರಕ್ಷಿಸಲಾದ, ಬಂಧಿಸಲಾಗಿರುವ ಪ್ರಕರಣಗಳ 
ವರ್ಷವಾರು, ಜಿಲ್ಲಾವಾರು ವಿವರವನ್ನು ಅನುಬಂಧ-1 
ರಲ್ಲಿ ಒದಗಿಸಲಾಗಿದೆ. 

ರಾಜ್ಯದಲ್ಲಿ ನವಜಾತ ಶಿಶುಗಳ ಕಳ್ಳತನ ಮತ್ತು ಮಾರಾಟ 
ಜಾಲ ರೂವಾರಿಗಳ ವಿರುದ್ಧ ಕಲಂ 363, 370 ಐ.ಪಿ.ಸಿ 
ಮತ್ತು ಕಲಂ 80, 81 Juvenile Justice (Care and 


protection of Children) Act-2015ರಂತೆ ಸೂಕ್ತ ಕ್ರಮ 
ಕೈಗೊಳ್ಳಲಾಗಿರುತ್ತದೆ. 


ಈ "ಪ್ರಮುಖ ಜಾಲದ 
ಮೇಲೆ ಸರ್ಕಾರ ಕೈಗೊಂಡಿರುವ ಪ್ರಮುಖ 
ಕ್ರಮಗಳೇನು: ಒಟ್ಟು ಎಷ್ಟು ಜನರ ವಿರುದ್ಧ 


ಯಾವ ಕ್ರಮ ಕೈಗೊಳ್ಳಲಾಗಿದೆ: (ವಿವರ 


ರಾಜ್ಯದಲ್ಲಿ ಶಿಶುಗಳ ಮಾರಾಟ ಪ್ರಕರಣಗಳ 
ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ಅನುಬಂಧ-2 ರಲ್ಲಿ 
ನೀಡಲಾಗಿದೆ. 


ಮಾರಾಟ ಪ್ರಕರಣಗಳನ್ನು ತಡೆಯಲು 
ಸರ್ಕಾರ ಕೈಗೊಂಡಿರುವ ಮಹತ್ಸದ 
ಕ್ರಮಗಳೇನು: ಹಮ್ಮಿಕೊಂಡಿರುವ 
ಕಾರ್ಯಕ್ರಮಗಳೇನು? (ಸಷ್ಟ ಮಾಹಿತಿ 
ಒದಗಿಸುವುದು) 


HD 50PCQ2021 


/] ಎ 
LULA 


\A ನ ಈ J ei \ 
(ಆರಗ ಜ್ಞಾೇಂದ್ರ' ನಂ / AL 
ಗೃಹ ಸಚಿವರು 


ಅನುಬಂಧ-1 
ಕಳೆದ 03 ವರ್ಷಗಳಲ್ಲಿ ನವಜಾತ, ಶಿಶುಗಳ ಮಾರಾಟ ಮಾಡಲಾದ ಪ್ರಕರಣಗಳ ವಿವರ 


5 
4 
El] 
KE 
$ 
“DE 


| JAN: 2| |, 

» |B a|® pls 
1718 ely $45 os FI EIES 
HEHEHE AHHH HEHEHE 


'ಗಳೂರು ನಗಃ 
ೂರು ನಗರ 


Ks] 
po 
1e 
gp 8 
4 F 
೫ [s) 
[73 3 


ಮೈಸ 
ಮೈಸೂರು ಜಲ್ಲೆ 


ES 

$ 47 

[4 
2 

- 44 
ಸ್ಸ್‌ 

[8 

p- 

7} 


» Dp ಭ್ರ 
2 
pt Bw al 4 
3/8 Is 
¥X 
ಧು Ble ಸು 3/7 
pl 48 [3 484 
ಖಿ [3 HEHE » 


ದಾಖಲಾದ 
ೀಪಿಗಳ ನಾ 


ಬಂಧಿಸಿರುವ 
ಆರೊ 


ಸಂಖ್ಯೆ 


ಸಂರಕ್ಷಿಸಲಾದ 
ನು 


ಸಿರುವ | ದಾಖಲಾದ 
ಆರೋಪಿಗಳ ಪ್‌ 
ಪ್‌ 


ಸಂಖ್ಯೆ 


ಬಂಧಿ 


ಕಳೇದ 03 ವರ್ಷಗಳಲ್ಲಿ ನವಜಾತ ಶಿಶುಗಳ ಕಳ್ಳಸಾಗಣೆಯಾದ ಪ್ರಕರಣಗಳ ವಿವರ 


ವಾ: ನಗರ 


Ne] 
x | 
KS wu 
K; &|& 
: i: 
§ 21% 


ಧನನಾವ ಇ 
ಚಿಕ್ಕಮಗಳೂರು 


¥le 3 
Ke] 4 
” 4 pl 
3 [£1 


EB 


ಅನುಬಂಧ-2 
ಜದಲ್ಲಿ ಮಕಳ ನಾಪತೆ ಮತು ಅಪಹರಣ ಪ್ರಕರಣಗಳನ್ನು ತಡೆಗಟಲು ಸರ್ಕಾರವು ಈ ಕೆಳಕಂಡ 


ಕ್ರಮಗಳನ್ನು ಕೈಗೊಂಡಿರುತ್ತದೆ. 


» ಕಾಣೆಯಾದ ಪ್ರಕರಣಗಳ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಮಿಸ್ಸಿಂಗ್‌ ರ್ಮೋಟಲ್‌ನಲ್ಲಿ 


ಅಪ್‌ಲೋಡ್‌ ಮಾಡಲಾಗುತ್ತದೆ. ಆ ಮೂಲಕ ಅಂತರ್‌ರಾಜ್ಯ ಕಾಣೆ ಪ್ರಕರಣಗಳ ಮಾಹಿತಿಯನ್ನು 
ಪಡೆಯಬಹುದಾಗಿರುತ್ತದೆ. 

ಕಾಣೆಯಾದ ಪ್ರಕರಣಗಳಲ್ಲಿ ತನಿಖೆ ಮತ್ತು ಪತ್ತೆ ಕಾರ್ಯವನ್ನು ಸಮರ್ಪಕವಾಗಿ ಹಾಗೂ 
ವ್ಯವಸ್ಥಿತವಾಗಿ ಕೈಗೊಳ್ಳಲು ಅನುವಾಗುವಂತೆ ನಿರ್ಧಿಷ್ಟ ಕಾರ್ಯ ವಿಧಾನ (ಎಸ್‌ಓಪಿ) ಮತ್ತು ಸ್ಥಾಯಿ 
ಆದೇಶವನ್ನು ಸಿದ್ದಪಡಿಸಿ ರಾಜ್ಯದ ಎಲ್ಲಾ ಘಟಕಾಧಿಕಾರಿಗಳಿಗೆ ಕಳುಹಿಸಲಾಗಿರುತ್ತದೆ. 

ನಾಲ್ಕು ತಿಂಗಳಿಗೂ ಮೇಲ್ಪಟ್ಟು ಪತ್ತೆಯಾಗದ ಮಕ್ಕಳ ಕಾಣೆ ಪ್ರಕರಣಗಳನ್ನು ಮಾನವ ಕಳ್ಳ ಸಾಗಣೆ 
ನಿಗಹ ಘಟಕ/ಸಿ.ಇ.ಎನ್‌ ಪೊಲೀಸ್‌ ಠಾಣೆಗಳಿಗೆ ತನಿಖೆಗಾಗಿ ವರ್ಗಾಯಿಸಲು ಘಟಕಾಧಿಕಾರಿಗಳಿಗೆ 
ನಿರ್ದೇಶಿಸಲಾಗಿರುತ್ತದೆ. 

ರಾಜ್ಯದಲ್ಲಿ ಮಾನವ ಕಳ್ಳಸಾಗಾಣಿಕೆಯನ್ನು ತಡೆಗಟ್ಟಲು ಹಾಗೂ ನಿಯಂತ್ರಿಸಲು ನಿರ್ಭಯ ನಿಧಿ 
ಯೋಜನೆ ಅಡಿಯಲ್ಲಿ 30 ಮಾನವ ಕಳ್ಳ ಸಾಗಾಣೆಕೆ ನಿಷೇಧ ಘಟಕಗಳನ್ನು ಸ್ಥಾಪಿಸಲಾಗಿರುತ್ತದೆ. 
ಸದರಿ ಘಟಕಗಳು ಮಹಿಳಾ ಪೊಲೀಸ್‌ ಠಾಣೆಗಳ ಠಾಣಾಧಿಕಾರಿಗಳು ಉಸ್ತುವಾರಿಯಲ್ಲಿ 


ಕಾರ್ಯನಿರ್ವಹಿಸುತ್ತದೆ. 


ಪ್ರತಿ ಮಾನವ ಕಳ್ಳಸಾಗಾಣೆಕೆ ಘಟಕಗಳಿಗೆ ಹಿರಿಯ ಮತ್ತು ಕಿರಿಯ ಮಕ್ಕಳ ಕಲ್ಯಾಣಾಧಿಕಾರಿಗಳನ್ನು 
ನಿಯೋಜಿಸಿ, ಅವರುಗಳಿಗೆ ತರಬೇತಿ ನೀಡಲಾಗಿರುತ್ತದೆ. 

ಮಾನವ ಸಾಗಣಿಕೆ ಮಾಡುವವರ ವಿರುದ್ಧ ಬಾತ್ಮಿ ಸಂಗ್ರಹಿಸಿ ತಪ್ಪಿತಸ್ಥರ ವಿರುದ್ದ ಕಲಂ.370, 
370[ಎ] ಐಪಿಸಿ ಮತ್ತು ಇಮ್‌ಮೋರಲ್‌ ಟ್ರಾಫಿಕಿಂಗ್‌ ಪಿವೆನ್ಸ್‌ ಆಕ್ಸ್‌ (ಐ.ಟಿ.ಪಿ.ಎ) ಹಾಗೂ 
ಸಂಬಂಧಪಟ್ಟ ಇತರೆ ಕಾಯ್ದೆ ಮತ್ತು ಕಲಂ ರೀತ್ಯಾ ಪ್ರಕರಣಗಳನ್ನು ದಾಖಲಿಸಿ, ನಿರ್ದಾಕ್ಷಿಣ್ಯ ಕ್ರಮ 
ಕೈಗೊಳ್ಳಲಾಗುತ್ತಿದೆ. 

ಅಪರಿಚಿತ ವ್ಯಕ್ತಿಗಳ ಬಳಿ ಸಂಪರ್ಕ ಇಟ್ಟುಕೊಳ್ಳದಂತೆ, ಆಸೆ ಆಮಿಷಗಳನ್ನು ಒಡ್ಡುವ ಆಸಾಮಿಗಳ 
ಬಗ್ಗೆ ಮಹಿಳೆಯರಿಗೆ & ಮಕ್ಕಳಿಗೆ ಹಾಗೂ ಗ್ರಾಮಗಳಲ್ಲಿ ತೆರೆದದುನೆ ಕಾರ್ಯಕ್ರಮದ ಅಡಿಯಲ್ಲಿ 
ಸೂಕ್ತ ತಿಳುವಳಿಕೆಗಳನ್ನು ನೀಡಲಾಗಿರುತ್ತದೆ. 


> ಚಾಲ್ತಿಯಲ್ಲಿರುವ ಸಾಮಾಜಿಕ ಜಾಲತಾಣಗಳಾದ ಬ್ಲಾಗ್‌, ಟ್ವಿಟರ್‌, ಫೇಸ್‌ ಬುಕ್‌, ಹೊಲೀಸ್‌ ವೆಬ್‌ 
ಸೈಟ್‌ ಹಾಗೂ ಇತರೆ ಜಾಲತಾಣಗಳ ಮೂಲಕ ಮಾನವ ಕಳ್ಳ ಸಾಗಾಣೆ ಬಗ್ಗೆ ಜಾಗೃತಿ ಮೂಡಿಸುವ 
ಸಂದೇಶವನ್ನು ಪ್ರಕಟಿಸಲಾಗುತ್ತಿದೆ. 

> ಮಾಸಿಕ ಅಪರಾಧ ಪರಾಮರ್ಶೆ ಸಭೆಗಳಲ್ಲಿ ಸಂಬಂಧಿಸಿದ ಪೊಲೀಸ್‌ ಅಧೀಕ್ಷಕರು/ ಉಪ 
ಹೊಲೀಸ್‌ ಆಯುಕ್ತರು ಬಾಕಿಯಿರುವ ಕಾಣೆ ಪ್ರಕರಣಗಳನ್ನು ಪರಿಶೀಲಿಸಲು ನಿರ್ದೇಶಿಸಲಾಗಿದ್ದು, 
ಈ ಕುರಿತು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. 


